ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


25 (170) 
ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 


ಚೀನಾದಿಂದ ಭಾರತದತ್ತ 
ಮುಖ ಮಾಡಿರುವ ' 
ಕೈಗಾರಿಕೆಗಳನ್ನು ರಾಜ್ಯದತ್ತ 
ಸೆಳೆಯಲು ರಾಜ್ಯ ಸರ್ಕಾರ 
ಕೈಗೊಂಡಿರುವ ತ್ರ ಕಮಗಳೇನು: 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ದ್ದಿಮೆಗಳ ಸಚಿವರು 
ಉತ್ತರಿಸುವ ದಿನಾಂಕ 22.09.2020 
ಕ್ವಸಂ. ಪ್ರ್ನೆ ಇಗತ್ತರ 
ಅ) | ಕೊರೊನಾ ಹಿನ್ನೆಲೆಯಲ್ಲಿ ಕೊರೊನಾ ಹಿನ್ನೆಲೆಯಲ್ಲಿ, ಕೈಗಾರಿಕೆಗಳನ್ನು ರಾಜ್ಯದತ್ತ ಸೆಳೆಯಲು : ರಾಜ 


p) 


ಸರ್ಕಾರವು ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


1. ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ. 


ಸಚಿವರ ಅಧ್ಯಕ್ಷತೆಯಲ್ಲಿ 
ಕೋವಿಡ್‌ ನಂತರದ ಸಮಯದಲ್ಲಿ ಬಂಡವಾಳ ಆಕರ್ಷಿಸುವ ಸಂಬಂಧ 
ಶ್ರೀ ನಂದನ್‌ ನಿಲೇಕಣಿ, ಶ್ರೀಮತಿ ಕಿರಣ್‌ ಮಜುಂದರ್‌ ಹಾ ಹಾಗೂ ಶ್ರೀ' 
ಕ್ರೈಸ್‌ ಗೋಪಾಲಕೃಷ್ಪ ರವರನ್ನೊಳಗೊಂಡ ಉನ್ನತ. ಮಟ್ಟದ ಸಭೆಯನ್ನು 
ದಿನಾಂಕ: 05.05.2020 ರಂದು ನಡೆಸಲಾಗಿದೆ. 

ರಾಜ್ಯದಲ್ಲಿ ಬಂಡವಾಳ ಆರ್ಕಷಿಸಲು ರಾಜ್ಯದ ಮುಖ್ಯಕಾರ್ಯದರ್ಶಿಗಳ 
ನೇತೃತ್ವದಲ್ಲಿ, ರಾಜ್ಯದ ಹಿರಿಯ ಅಧಿಕಾರಿಗಳು” ಟ್ರೇಡ್‌ H ಚೇಂಬರ್‌ ಆಫ್‌ 
ಕರುನ್‌ ಅಂಡ್‌ ಇಂಡಸ್ಟ್ರೀಸ್‌ ಪ್ರತಿನಿಧಿಗಳು ಹಾಗೂ. ಅಂತರರಾಷ್ಟ್ರೀಯ 


ಕಂಪ ಪ್ರತಿನಿಧಿಗಳನ್ನೊಳಗೊಂಡ ವಿಶೇಷ ಕಾರ್ಯಪಡೆಯನ್ನು ಸರ್ಕಾರಿ 
ದ ಹ ಸಂಖ್ಯೆ; ಸಿಬ/120/ಎಸ್‌ಪಿಐ/2020 ದಿ: 11/05/2020 ರಂತೆ 
ರಚಿಸಲಾಗಿದೆ. | 


. ಬಂಡವಾಳ ಆಕರ್ಷಿಸಲು ರಾಜ ಸರ್ಕಾರವು ಕೈಗಾರಿಕೆ ಸಂಘಗಳ / 


p 
ಪ್ರಮುಖ ಕೈಗಾರಿಕೆಗಳ ಪ್ರತಿನಿಧಿಗಳೊಂದಿಗೆ, ಇನ್ಸೆಸ್ಟ್‌ ಇಂಡಿಯಾ ಹಾಗೂ 


ಹಲವು ದೇಶಗಳ ರಾಯಭಾರಿಗಳೊಂದಿಗೆ ಸರಣ ಸಭೆಗಳನ್ನು ವೆಬಿನಾರ್‌ 
ಮುಖಾಂತರ ಆಯೋಜಿಸಲಾಗಿರುತ್ತದೆ. 


ಹೊಸ ಬಂಡವಾಳವನ್ನು ಆಕರ್ಷಿಸಲು ಹಾಗೂ ಆಕರ್ಷಕ ರಿಯಾಯಿತಿ 
ಹಾಗೂ ಪ್ರೋತ್ಲಾಹಗಳನ್ನೊಳಗೊಂಡ ನೂತನ ಕೈಗಾರಿಕಾ ನೀತಿ 
2020-25ನ್ನು ದಿನಾಂಕ: 13/08/2020 ರಿಂದ ಅನ್ವಯವಾಗುವಂತೆ 


ಜಾರಿಗೆ ತರಲಾಗಿದೆ. _ 
ಕರ್ನಾಟಕ . ಕೈಗಾರಿಕೆಗಳ(ಸೌಲಭ್ಯ) (ತಿದ್ದುಪಡಿ) ಮಸೂದೆ 2020 
ಹೊರಡಿಸಿದೆ. ಅದರನ್ವಯ, ಸ್‌.ಹೆಚ್‌.ಎಲ್‌.ಸಿಸಿಿ.  / 


ಎಸ್‌.ಎಲ್‌.ಎಸ್‌.ಡಬ್ಬ್ಯೂ ಸಿಸಿಎ. / ಡಿ.ಎಲ್‌.ಎಸ್‌.ಡಬ್ಬ್ಯೂ .ಸಿ.ಸಿ.ಯಿಂದ 
ಅನುಮೋದನೆ ಪಡೆದ" ನಂತರ ಉತ್ಪಾದನಾ ಕೈಗಾರಕಿಗಳ ಸ್ನಾಪ ಪನೆಗೆ 
ಅನುಕೂಲವಾಗುವಂತೆ, ಉದ್ಯ ಮಗಳಿಗೆ ಸ್ಟೀಕೃತಿ ಪ್ರಮಾಣಪತ್ರಗಳನ್ನು 
ನೀಡಲಾಗುವುದು. ಈ ಪ್ರಮಾಣಪ ಪತ್ರವು ವಿವಿಧ ಕೆಳಹಂತದ 
ಇಲಾಖೆಗಳಿಂದ ಮೂರು ವಷ ೯ಗಳ ಆರಂಭಿಕ ಅವಧಿಗೆ ಅಥವಾ ವಾಣಿಜ್ಯ 


ಕಾರ್ಯಾಚರಣೆಗಳು ಪ್ರಾರಂಧವಾದ ದಿನಾಂಕದಂದ ಯಾವುದ 
ಮೊದಲೋ ಅಲ್ಲಿಯವರೆಗೆ ಚಾಲ್ತಿಯಲ್ಲಿರುತ್ತದೆ. 


6. ಕೈಗಾರಿಕೋದ್ಯಮಗಳು ಕೈಗಾರಿಕೆಗಳನ್ನು ಸ್ಥಾಪಿ ಸಲು ಭೂಮಿ "ಖರೀದಿ 
ಪ್ರಕ್ರಿಯೆ ಸರಳೀಕರಣಗೊಳಿಸಲು ಕರ್ನಾಟಕ ಭೂಸುಧಾರಣೆ ಕಾಯ್ದೆ ಕಲಂ 
109 ಗೆ ತಿದ್ದುಪಡಿ ತರಲಾಗಿದೆ. 


7. ಕಾರ್ಮಿಕ ಕಾನೂನುಗಳನ್ನು ಸರಳೀಕರಣಗೊಳಿಸಲಾಗಿದೆ. 


ಆ) 


ಇದಾಗಿ” 
ಕಾರ್ಯಪಡೆಯನ್ನು 


ರಚಿಸಲಾಗಿ 
ವಿಶೇಷ 


| ತೀರ್ಮಾನಗಳನ್ನು 
ಘೋಷಿಸಿದೆಯೇ? 


ವಿಶೇಷ 


ದೆಯೇ ಮತ್ತು 
ಪ್ರೋತ್ಸಾಹಕ 


ಹೌದು. 


ದಿನಾಂಕ: 03.06.2020 ರಂದು ರಾಬ್ಯಕ್ಕೆ ಹೆಚ್ಚಿನ ಬಂಡವಾಳ ಹೂಡಿಕೆ. 
ಆಕರ್ಷಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ವಿಶೇಷ 
ಬಂಡವಾಳ ಉತ್ತೇಜನ ಕಾರ್ಯವೆಡೆಯ ಸಭೆ ನಡೆಸಲಾಗಿದೆ. . 


ಸದರಿ ಸಭೆಯಲ್ಲಿ ಬಂಡವಾಳ ಆರ್ಕಷಿಸಲು ಉಪ ಗ್ರೂಪ್‌ಗಳನ್ನು ರಚಿಸಲು 
ತೀರ್ಮಾನಿಸಲಾಗಿದ್ದು, ಸದರಿ ಗ್ರೂಪ್‌ಗಳು . ಚೀನಾದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ವಲಯವಾರು ಕಂಪನಿಗಳೊಂದಿಗೆ ಸಭೆಗಳನ್ನು ನಡೆಸಿ 


ಕರ್ನಾಟಕದಲ್ಲಿ ಬಂಡವಾಳ ಹೂಡಲು ಇರುವ ಅವಕಾಶಗಳು, ಭೂಮಿ ಏುಕೀದಿ 2 


ಮತ್ತು ಕಾರ್ಮಿಕ ಕಾನೂನುಗಳನ್ನು ಸರಳೀಕರಣ ಗೊಳಿಸುತ್ತಿರುವುದನ್ನು 
ಮನವರಿಕೆ ಮಾಡಿಕೊಡಲಾಗುತ್ತಿದೆ. 


ಹೊಸ ಬಂಡವಾಳವನ್ನು ಆಕರ್ಷಿಸಲು ಹಾಗೂ ಆಕರ್ಷಕ ರಿಯಾಯಿತಿ ಹಾಗೂ 
ಪ್ರೋತ್ಲಾಹಗಳನೊ ಳಗೊಂಡ ನೂತನ ಕೈಗಾರಿಕಾ ನೀತಿ 2020- 25ನ್ನು ದಿನಾಂಕ: 
13/08/2020 ರಿರಿದ ಅನ್ವಯವಾಗುವಂತೆ ಜಾರಿಗೆ ತರಲಾಗಿದೆ. 


ಸಿಬಿ 234 ಎಸ್‌ಪಿ 


ಐ 2020 


ಯೊ 


(ಜಗದೀಶ್‌ ಶೆಟ್ಟರ್‌) | 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


